ಕರ್ನಾಟಕ ವಿಧಾನ ಪರಿಷತ್ತು 


|. ಚುಕ್ಕೆ ಗುರುತಿಲ್ಲ ಪ್ರಶ್ನೆ ಸಂಖ್ಯೆ: (342) 

2. ಸದಸ್ಯರ ಹೆಸರು: ಶ್ರೀಮತಿ ಎಸ್‌.ವೀಣ ಅಚ್ಚಯ್ಯ 
3. ಉತ್ತರಿಸುವ ದಿನಾಕ: 15.12.2021 

4 ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ವದೇಶಿ`'ಪಜೆಯು ಧನವ ದಾ ಸಂಬಂಧಿಸಿದೆ 


ರಾಜ್ಯ ಸರ್ಕಾರದಿಂದ ಹಾಗೂ ಭಾರತೀಯ ರಿಸರ್ವ್‌ 
ಬ್ಯಾಂಕಿನಿಂದ ಅನುಮತಿ ಪಡೆದು ಖರೀದಿಸಲು 


ಅವಕಾಶವಿರುತ್ತದೆ.(FEMA ಕಾಯ್ದೆಯಂತೆ) 


ಜಮೀನು ಖರೀದಿಸಲು ಅವಕಾಶವಿದೆಯೇ. 
ಹಾಗಿದ್ದಲ್ಲಿ, ಅನುಸರಿಸಬೇಕಾದ ವಿಧಾನ 
ನಿಯಮಗಳೇನು (ಸಂಪೂರ್ಣ ವಿವರ 


€೦ದಣಾಧಿಕಾರಿಯವರ ಸೀರಿ,  ಹೊನ್ನೆಂಪೇ ಪೇಟೆ, 
ಇವರು ವಿದೇಶಿ ಪ್ರಜೆಗಳು, ಕೃಷಿ ಜಮೀನುಗಳನ್ನು 
ಖರೀದಿಸಿದ ಮಾಹಿತಿ ಕಂಡುಬಂದಿರುವುದಿಲ್ಲ ಎಂದು ವರದಿ 
ಮಾಡಿರುತ್ತಾರೆ. 
ಉಪನೋಂದಣಾಧಿಕಾರಿ. ಪೊನ್ನೆಂಪೇಟಿ, ಕೊಡಗು ಜಿಲ್ಲೆ 
ಇವರ ಕಛೇರಿಯಲ್ಲಿ meted ದಸ್ತಾವೇಜು 
ಸಂಖ್ಯೆ: :೨21/97-98, ದಿನಾಂಕ:26.09.1997 ರಲ್ಲಿ "ತರಲು 
ಗಾಮದಲ್ಲಿ ಶ್ರೀ ಅನಿಲ್‌ ಕುಮಾರ್‌ ಮಲ್ಲೋತ್ರ ಮತ್ತು ಅವರ 
ಪತ್ನಿ ಪಮೇಲಾ ಗಾಲೆ ಮಲ್ಲೋತ್ರ ರವರು ಕೃಷಿ 
ಭೂಮಿಯನ್ನು ಖರೀದಿಸಿರುವುದು ದಾಖಲಾಗಿರುತದೆ. 
ನೋಂದಾಯಿತ ದಾಸ್ತುವೇಜುಗಳಲ್ಲಿ ಶ್ರೀ ಅನಿಲ್‌ ಕುಮಾರ್‌ 
ಮಲ್ಲೋತ್ರ ಮತ್ತು ಅವರ ಪತ್ನಿ ಪಮೇಲಾ ಗಾಲೆ ಮಲ್ಲೋತ್ರ 
ರವರು” ತಾವು 'ತೆರಲು ಗ್ರಾಮ, ವಿರಾಜಪೇಟೆ ತಾಲ್ಲೂಕು. 
ಕೊಡಗು ಜಿಲ್ಲೆ, ಇಲ್ಲಿ ನಿವಾಸಿಗಳೆಂದು 
ದಾಖಲಿಸಿಕೊಂಡಿರುವುದು ಕಂಡುಬರುತ್ತದೆ. 

ನೊಂದಾಯಿತ ದಸ್ತಾವೇಜಿನಂತೆ ಜೆ-ನಮೂನೆಯು 
ತಹಶೀಲ್ದಾರ್‌ ಕಛೇರಿಯಲ್ಲಿ ಸ್ವೀಕೃತವಾಗಿದ್ದು, ಕರ್ನಾಟಕ ಭೂ 
ಸುಧಾರಣಾ ಕಾಯ್ದೆ 1961ರ ಸೆಕ್ಷನ 128 ರಡಿಯಲ್ಲಿ 
ಆಕ್ಷೇಪಣೆಗಳು ಸೀಕೃತವಾಗದ ಕಾರಣ ಮ್ಯುಟೇಷನ್‌ 
ಅಂಗೀಕರಿಸಲಾಗಿದೆ.” 


ಕೂಡ A 
ಹುದಿಕೇರಿ ತೆರಲು 
ಗ್ರಾಮದಲ್ಲಿ. ವಿದೇಶಿ ಪ್ರಜೆಗಳು ಕಷಿ ೈಷಿ 
ಜಮೀನನ್ನು ಖರೀದಿಸಿದ್ದಾರಯೇ: ಜಾಗ 
ಅವರ ಈಸ ರಿಗೆ ಖಾತೆಯಾಗಿದೆಯೇ 
(ಸಂಪೂರ್ಣ ವಿವರ ನೀಡುವುದು) 


ಸದರ `ಜಮೀನು` `ಖಿರೀದಿ'' ಹಾಗೊ 
ಖಾತೆಯಾಗಿರಿವುದು ನಿಯಮಾನುಸಾರವಾ 
ಗಿವೆಯೇ: ನಿಯಮಾನುಸಾರವಾಗಿರದಿದ್ದಲ್ಲಿ, 
ಸದರಿ ಪ್ರಕರಣದಲ್ಲಿ ಭಾಗಿಯಾಗಿ ಅಕ್ರಮ 
ಎಸಗಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ 
ಏನು ಕ್ರಮ ಕೈಗೊಂಡಿದೆ. 


ನಿಯಮಾನುಸಾರವಾಗಿರದಿದ್ದಲ್ಲಿ, ಸದರಿ 
ಖರೀದಿ ಪ್ರಕ್ರಿಯೆಯನ್ನು ರದ್ದುಪಡಿಸಲು 
ಸರ್ಕಾರ ಕ್ರಮ ಕೈಗೊಳ್ಳುವುದೆ. 


ಕಂಇ 32 ಎಲ್‌ಆರ್‌ಎಸ್‌ 


ಹ್ಮ 


ಕಂದಾಯ ಸಚಿವರು 


